ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


204 


ಸದಸ್ಯರ ಹೆಸರು 


ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾ೦ಕ 


14.12.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 


ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ವಾಗರಿಕರ 
§ ಸಬಲೀಕರಣ ಸಚಿವರು. 

ಶಸ ಕ್ರ.ಸಂ ಪ್ರಶ್ನೆ | ಉತ್ತರ 
ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಎಂ ತಾಡಗು ಜಿಲ್ಲೆಯಲ್ಲಿ ಪ್ರಸ್ತುತ 04 ಕ್ರಷರ್‌ 
ಸ್ಯಾಂಡ್‌ ಘಟಕಗಳು ಪ್ರಸ್ತುತ | ಘಟಕಗಳಲ್ಲಿ ಎಂ-ಸ್ಯಾಂಡ್‌ ಉತ್ಪಾದಿಸಲಾಗುತ್ತದೆ. 
ಕಾರ್ಯ ನಿರ್ವಹಿಸುತ್ತಿವೆ; ಅವುಗಳ | ಸದರಿ 04 ಸ್ಫೋನ್‌ ಕ್ರಷರ್‌ ಘಟಕಗಳಿಂದ ಪ್ರತಿ ದಿನ 
ಪ್ರತಿ ದಿನದ ಎ೦-ಸ್ಕ್ಯಾ೦ಡ್‌ ಅಂದಾಜು 150 ಮೆಟ್ರಿಕ್‌ ಟನ್‌ ಎಂ-ಸ್ಯಾಂಡ್‌ ನ್ನು 


ಉತ್ಪಾದನಾ ಸಮಾರ್ಥ್ಯ ಎಷ್ಟು; 


(ಆ) | ಜಿಲ್ಲೆಯಲ್ಲಿನ ಬೇಡಿಕೆಗೆ 
ಅಮುಗುಣಬಾಗಿ ಎ೦-ಸ್ಕಾ೦ಡ್‌ 
ಸಾಮಗಿಗಳು ಹಾಲಿ ಕಾರ್ಯ 
ನಿರ್ವಹಿಸುತ್ತಿರುವ ಎಂ-ಸ್ಯಾಂಡ್‌ 
ಘಟಿಕಗಳಿಂದ 

& ಉತ್ಪಾದನೆಯಾಗುತ್ತಿದೆಯೇ | 
(ಇ) [2a | ಯಲಿನ ಬೇಡಿಕೆಗೆ 
ಅಮುಗುಣದವಾಗಿ ಎಂ-ಸ್ಯಾ೦ಡ್‌ ' 
| ಸಾಮಗಿ, ಎಂ-ಸ್ಯಾ೦ಡ್‌ 
ಘಫಟಿಕಗಳಿಂದ ಉತ್ಪಾದನೆ 
ಯಾಗದಿದ್ದಲ್ಲಿ ನಿರ್ಮಾಣ | 
ಕಾಮಗಾರಿಗಳಿಗೆ ತೊಂದರೆ | 
ಯಾಗದಂತೆ ಸರ್ಕಾರ | 


ತೆಗೆದುಕೊಂಡಿರುವ ಕ್ರಮವೇನು? 


ಸಾಗಾಣಿಕೆಯಾಗುತ್ತಿರುತದೆ. 


ಪೂರೈಸಲಾಗುತ್ತದೆ. 


ಇದಲ್ಲದೆ ನೆರೆಯ ಹಾಸನ ಮತ್ತು ಮೈಸೂರು 
ಜಿಲ್ಲೆಗಳಿಂದ ಕೊಡಗು ಜಿಲ್ಲೆಗೆ ಎಂ-ಸ್ಯಾಂಡ್‌ 


ಕೊಡಗು ಜಿಲ್ಲೆಯಲ್ಲಿ ಪ್ರಸ್ತುತ 04 ಕ್ರಷರ್‌ 
ಘಟಕಗಳಲ್ಲಿ ಎಂ-ಸ್ಯಾಂಡ್‌ ಉತ್ಪಾದಿಸಲಾಗುತ್ತದೆ. 
ಇದಲ್ಲದೆ ನೆರೆಯ ಹಾಸನ ಮತ್ತು ಮೈಸೂರು 
ಜಿಲ್ಲೆಗಳಿಂದ ಕೊಡಗು ಜಿಲ್ಲೆಗೆ ಎಂ-ಸ್ಯಾಂಡ್‌ 
ಸಾಗಾಣಿಕೆಯಾಗುತ್ತಿರುತದೆ. 


ಕೊಡಗು ಜಿಲ್ಲೆಯಲ್ಲಿನ ಸಾರ್ವಜನಿಕ ಮತ್ತು ಸರ್ಕಾರಿ | 
ಕಾಮಗಾರಿಗಳಿಗೆ ಮರಳು ಪೂರೈಸುವ ಸಂಬಂಧ 17 | 
ನದಿ ಮರಳು ಬ್ಲಾಕ್‌ ಗಳನ್ನು ಗುರುತಿಸಿ, ಗುತ್ತಿಗೆ | 
ಮಂಜೂರಾತಿ ನೀಡಲಾಗಿರುತ್ತದೆ. 

ಈ ಮರಳು ಬ್ಲಾಕುಗಳಿಂದ ವಾರ್ಷಿಕವಾಗಿ ಒಟ್ಟು 
68,650 ಮೆಟ್ರಿಕ್‌ ಟಿನ್‌ ಪ್ರಮಾಣದ ನದಿ ಮರಳನ್ನು 
ಪೂರೈಸಲಾಗುತ್ತಿದೆ. 
ಕೂಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 04 
ಎಂ-ಸ್ಕಾಂಡ್‌ ಫಟಿಕಗಳಿಂದ ಪ್ರತಿ ದಿನ ಅಂದಾಜು 
150 ಮೆಟ್ರಿಕ್‌ ಟಿನ್‌ ಪ್ರಮಾಣದ ಎಂ-ಸ್ಯಾಂ೦ಡ್‌ 
ಉತ್ಪಾದಿಸಿ, ಸರಬರಾಜು ಮಾಡಲಾಗುತ್ತಿದೆ. 
ಇದಲ್ಲದೆ ನೆರೆಯ ಹಾಸನ, ಚಾಮರಾಜನಗರ, 


'ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಂದ ಕೊಡಗು 


ಜಿಲ್ಲೆಗೆ ಪ್ರತಿ ದಿನ ಅಂದಾಜು 200 ಮೆಟ್ರಿಕ್‌ ಟನ್‌ 
ಪ್ರಮಾಣದ ಎಂ-ಸ್ಯಾಂಡ್‌ ಸಾಗಾಣಿಕೆಯಾಗುತ್ತಿದ್ದು, 
ಜಿಲ್ಲೆಯ ನಿರ್ಮಾಣ ಕಾಮಗಾರಿಗಳಿಗೆ ಮರಳಿನ 


 ಅಭಾವವಿರುವುದಿಲ್ಲ. 


ನಶ 


SS ) 


ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಹಾರಂಗಿ 
ಪುನರ್ವಸತಿ ವಿಭಾಗ, ಕುಶಾಲನಗರ ಇವರು 
ವಾರ್ಷಿಕವಾಗಿ ಸುಮಾರು 28,000 ಮೆಟ್ರಿಕ್‌ ಟನ್‌ 
ಗಳಷ್ಟು ಪ್ರಮಾಣದ ಎಂ-ಸ್ಯಾಂಡ್‌ ಅವಶ್ಯಕತೆ 
ಇರುತ್ತದೆಂದು ತಿಳಿಸಿರುತ್ತಾರೆ. 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸಣ್ಣ 
ನೀರಾವರಿ ಇಲಾಖೆ, ಮಡಿಕೇರಿ ಇವರು ಸುಮಾರು 
11,478 ಮೆಟ್ರಿಕ್‌ ಟನ್‌ ಗಳಷ್ಟು ಪ್ರಮಾಣದ ಎಂ- 
ಸ್ಯಾಂಡ್‌ ಬೇಡಿಕೆ ಇರುತ್ತದೆಂದು ತಿಳಿಸಿರುತ್ತಾರೆ. 
ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಡಿಕೇರಿ, ಇವರು ವಾರ್ಷಿಕವಾಗಿ ಸುಮಾರು 40,000 
ಮೆಟ್ರಿಕ್‌ ಟನ್‌ ಗಳಷ್ಟು ಪ್ರಮಾಣದ ಎಂ-ಸ್ಯಾಂಡ್‌ 
ಬೇಡಿಕೆ ಇರುತ್ತದೆಂದು ತಿಳಿಸಿರುತ್ತಾರೆ. 

ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ 
ಕೋಶ, ಮಡಿಕೇರಿ ಇವರು ವಾರ್ಷಿಕವಾಗಿ ಸುಮಾರು 
34,400 ಮೆಟ್ರಿಕ್‌ ಟಿನ್‌ ಗಳಷ್ಟು ಪ್ರಮಾಣದ ಎಂ- 
ಸ್ಯಾಂಡ್‌ ಬೇಡಿಕೆ ಇರುತ್ತದೆಂದು ತಿಳಿಸಿರುತ್ತಾರೆ. 

ಇತರೆ ಇಲಾಖೆಯವರು ಎಂ-ಸ್ಕಾ೦ಂಡ್‌ ಸಮರ್ಪಕವಾಗಿ 
ದೊರೆಯುತ್ತಿರುವುದಾಗಿ ಮಾಹಿತಿ ನೀಡಿರುತ್ತಾರೆ. 


ಮುಂದುವರೆದು ಹೊಸ ಮರಳು ನೀತಿ 2020 ರಂತೆ , ' 

V & ಬ ಶ್ರೇಣಿಯಲ್ಲಿ ಸರ್ಕಾರಿ ಕಾಮಗಾರಿಗಳಿಗೆ 
ಬಳಸಲು ಸೋಮವಾರಪೇಟೆ ತಾಲ್ಲೂಕಿನಲ್ಲಿ 06, 
ಮಡಿಕೇರಿ ತಾಲ್ಲೂಕಿನಲ್ಲಿ 0೭2 ಮತ್ತು ವಿರಾಜಪೇಟೆ ' 
ತಾಲ್ಲೂಕಿನಲ್ಲಿ 03 ಸೇರಿ ಒಟ್ಟು 11 ಮರಳು ಬ್ಲಾಕ್‌ 
ಗಳನ್ನು ಗುರುತಿಸಿದ್ದು, ಸದರಿ ಬ್ಲಾಕ್‌ ಗಳಲ್ಲಿ ಅಂದಾಜು 
31,220 ಮೆಟ್ರಿಕ್‌ ಟನ್‌ ನಷ್ಟು ಮರಳನ್ನು ಸರ್ಕಾರಿ 
ಕಾಮಗಾರಿಗಳಿಗೆ ಬಳಸಲು ಮೀಸಲಿರಿಸಲಾಗಿರುತ್ತದೆ 
ಹಾಗೂ ಪ್ರಗತಿ ಹಂತದಲ್ಲಿರುತ್ತದೆ. 


ಜಿಲ್ಲೆಯಲ್ಲಿ ಹೊಸದಾಗಿ ಎಂ-ಸ್ಯಾಂಡ್‌ ಘಟಕ 
ಸ್ಮಾಹಿಸಲು 04 ಅರ್ಜಿಗಳು ಸ್ಟೀಕೃತವಾಗಿದ್ದು, ಲೈಸೆನ್ಸ್‌ 
ನೀಡುವ ಪ್ರಕ್ರಿಯೆ ಪ್ರಗತಿ ಹಂತದಲ್ಲಿರುತದೆ. 


ಸಂಖ್ಯೆ ಸಿಐ 600 ಎ೦ಎಂಎನ್‌ 2021 


£7 Al Z ( ದಿ” 
(ಆಚಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


